ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಶುಶ್ರವಾರ, ದಿನಾಂ೦ಕ:29 ನೇ ಜನವರಿ, 2021 


ಮದರಸಗಳಲ್ಲಿನ ಧಾರ್ಮಿಕ ಶಿಕ್ಷಣದ ಕುರಿತು 
ಶ್ರೀ ಎನ್‌. ರವಿಕುಮಾರ್‌(ವಿಧಾನ ಸಭೆಯಿಂದ ಚುನಾಯಿತರಾದವರು)- 


49 (37) ಮಾನ್ಯ ಕೈಮಗ್ಗ ಮತ್ತು ಜವಳಿ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ - 


(ಅ) ಮದರಸಗಳಲ್ಲಿನ ಧಾರ್ಮಿಕ ಶಿಕ್ಷಣವನ್ನು ಎಸ್‌.ಎಸ್‌.ಎಲ್‌.ಸಿ.ಗೆ ತತ್ತಮಾನ ಎಂದು ಪರಿಗಣಿಸುವ 
ಪ್ರಸ್ತಾವ ಸರ್ಕಾರದ ಮುಂದಿದೆಯೆೇ; ಇದರಿಂದಾಗಿ ಸಮಾಜದ ಒಂದು ವರ್ಗದ ಜನರನ್ನು ಪ್ರುತ್ಯೇಕವೆಂದು 
ಪರಿಗಣಿಸಿದಂತಾಗಲಿಲ್ಲವೇ; ಅವರನ್ನು ಸಾಮಾನ್ಯ ಶಿಕ್ಷಣದಿಂದ ಮತ್ತು ದೇಶದ ಇತಿಹಾಸ 
ತಿಳಿದುಕೊಳ್ಳವುದಕ್ಕೆ ಅಡ್ಡಿ ಉಂಟು ಮಾಡಿದಂತಾಗಲಿಲ್ಲವೇ; 


(ಆ) ಮದರಸಗಳಲ್ಲಿನ ಧಾರ್ಮಿಕ ಶಿಕ್ಷಣದಲ್ಲಿ ಯಾವ ಯಾವ ವಿಷಯಗಳ ಕುರಿತು ಬೋಧನೆ 
ಮಾಡಲಾಗುತ್ತದೆ; ಮದರಸ ಶಿಕ್ಷಣಕ್ಕೆ ಸರ್ಕಾರ ಯಾವ ಯಾವರೀತಿಯ ಸೌಲಭ್ಯವನ್ನು ನೀಡುತದೆ; 


(ಇ) ಮುಂದಿನ ದಿನಗಳಲ್ಲಿ ಧಾರ್ಮಿಕ ಶಿಕಣವನ್ನು ಉನ್ನತ ಶಿಕ್ಷಣ ಹಾಗೂ ಸರ್ಕಾರದ ನೇಮಕಾತಿಗಾಗಿ 
ನಡೆಸಲಾಗುವ ಪರೀಕ್ಲೆಗಳಲ್ಲೂ ಪರಿಗಣಿಸಿ ಅಳವಡಿಸಿಕೊಳ್ಳುವಂತೆ ಸಮಾಜದ ಒಂದು ವರ್ಗ ಒತ್ತಡ 
ತಂದರೆ ಸರ್ಕಾರದ ನಿಲುವೇನಮುಮ; 


(ಈ) ಮದರಸಗಳಲ್ಲಿನ ಧಾರ್ಮಿಕ ಶಿಕ್ಷಣವನ್ನು ಎಸ್‌.ಎಸ್‌.ಎಲ್‌.ಸಿಗೆ ತತೃ್ರಮಾನ ಎಂದು ಪರಿಗಣಿಸಿದ್ದಲ್ಲಿ 
ಆ ಸಮಾಜ ಪಡೆಯುವ ಶಿಕ್ಷಣವೇ ಶ್ರೇಷ್ಠ, ಸಾಮಾನ್ಯ ಶಿಕಣಕ್ಕೆ ಬೆಲೆ ಇಲ್ಲ ಎಂದು ಸಮಾಜದ ಇತರ ವರ್ಗ 
ಭಾವಿಸಿದ್ದಲ್ಲಿ ಸರ್ಕಾರದ ನಿಲುವೇನು; 


(ಉ) ಮದರಸಗಳನ್ನು ಸಾಮಾನ್ಯ ಶಿಕಣ ನೀಡುವ ಶಾಲೆಗಳಾಗಿ ಪರಿವರ್ತಿಸುವ ಕುರಿತು ಸರ್ಕಾರದ 
ನಿಲವೇಮ? 


